ಕರ್ನಾಟಕ 


ವಿಧಾನ ಪರಿಷತ್ತು 


01. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


02. ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


03. ಉತ್ತರಿಸುವ ದಿನಾಂಕ 
04. ಉತ್ತರಿಸುವ ಸಚಿವರು. 


: 1451 
: ಶ್ರೀ ಮಾನೆ ಶ್ರೀನಿವಾಸ್‌ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
kd ® Ko 


: 23.09.2021 
: ಮಾನ್ಯ ಗೃಹ ಸಚಿವರು 


ಉಂಟಾಗುತ್ತಿರುವ ಅತ್ಯಾಚಾರದ 
ಪ್ರಕರಣಗಳು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಅತ್ಯಾಚಾರಕ್ಕೆ ಒಳಗಾದ 
ಸಂತ್ರಸ್ಥೆಯರಿಗೆ : ಸರಕಾರದಿಂದ 
ಸಾಂತ್ಸನ ಅಥವಾ ಪರಿಹಾರ 
ಧನವನ್ನು ನೀಡಲಾಗಿದೆಯೇ; 


ತತ್ತರ 


ಸಂತ್ರಸ್ತ ಪರಿಹಾರ ಯೋಜನೆಯಡಿ ಸರ್ಕಾರದ ವತಿಯಿಂದ 
ಪರಿಹಾರ ಧನವನ್ನು ನೀಡಲಾಗುತ್ತಿದೆ. ಸದರಿ ಪರಿಹಾರ 
ಮೊತ್ತವನ್ನು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು 
ಪ್ರಕರಣವಾರು ಪರಿಶೀಲಿಸಿ ವಿತರಿಸುತ್ತದೆ. 


ರಾಜ್ಯಾದ್ಯಂತ ಇತ್ತೀಚೆಗೆ ಅಪ್ರಾಪ್ತ 
ಹೆಣ್ಣುಮಕ್ಕಳ ಮೇಲೆ - ಹಾಗೂ 
ಮಹಿಳೆಯರ ಮೇಲೆ 
ಅತ್ಯಾಚಾರವನ್ನು ಮಾಡಿ, 


ಹೀನಕೃತ್ಯವನ್ನು ನಡೆಸಿರುವ ಕ್ರೂರಿ 
ಆರೋಪಿಗಳ ವಿರುದ್ಧ ಸರ್ಕಾರ 
ಕೈಗೊಂಡ ಕ್ರಮಗಳೇನು: 


ಹೀನಕೃತ್ಯವನ್ನು ನಡೆಸಿರುವ ಕ್ರೂರಿ ಆರೋಪಿಗಳನ್ನು 
ಶೀಘವಾಗಿ ಬಂಧಿಸಿ' ಆರೋಪಿಗಳ ಎರುದ್ಧ ಕಠಿಣ ಹಾಗೂ 
ಸೂಕ್ಷ - ಕಾನೂನಿನ ರೀತ್ಯಾ ಕ್ರಮಗಳನ್ನು 
ಕೈಗೊಳ್ಳಲಾಗುತ್ತಿರುತ್ತದೆ. 


ಅತ್ಯಾಚಾರ, ಹೋಕ್ಸೋ ಪ್ರಕರಣಗಳಂತಹ ತನಿಖೆಯನ್ನು 
ಅಪರಾಧ ಕಾನೂನು ತಿದ್ದುಪ ಡಿ ಸುಗ್ರೀವಾಜ್ಞೆ 2018, ರಲ್ಲಿನ 


ತಿದ್ದುಪ ಡಿಯಂತೆ' ನಿಗಧಿಪಡಿಸಿರುವ "o ದಿನಗಳ 
ಕಾಲಮಿತಿಯಲ್ಲಿ ತನಿಖೆಯನ್ನು ಪೂರ್ಣಗೊಳಿಸಿ, 
ಆರೋಪಿಗಳ "ವಿರುದ್ಧ ಮಾನ್ಯ ನ್ಯಾಯಾಲಯಕ್ಕೆ 
ದೋಷಾರೋಪಣೆಯನ್ನು ಸಲ್ಲಿಸಿ ಶಿಕ್ಷೆಯನ್ನು ವಿಧಿಸುವಲ್ಲಿ 
ಶ್ರಮಿಸಲಾಗುತ್ತಿದೆ. . 


ಈ) | ರಾಜ್ಯಾದ್ಯಂತ ದಿನೇ ದಿನೇ ಹೆಚ್ಚಳ 


“ವಾಗುತ್ತಿರುವ ಅತ್ಯಾಚಾರ 
ಪ್ರಕರಣಗಳನ್ನು ತಡೆಗಟ್ಟಲು 
ಹಾಗೂ ಮಹಿಳೆಯರ ಸುರಕ್ಷತೆಗಾಗಿ 


L- 


ಸರ್ಕಾರ ಕೈಗೊಂಡ ಕ್ರಮಗಳೇನು? | 


ರಾಜ್ಯಾದ್ಯಂತ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಗಾಗಿ 
ಕೈಗೊಂಡಿರುವ ಕ್ರಮಗಳನ್ನು ಅನುಬಂಧ ದಲ್ಲಿ ನೀಡಲಾಗಿದೆ. 


HD 29 SDN 2021 


ಗೃಹ ಸಚಿವರು 


7 


ಮಾನ ವಿಧಾನ ಪರಿಷತಿನ ಸದಸ್ಮರಾದ ಶೀ ಮಾನೆ ಶೀನಿವಾಸ್‌ (ಸಳೀಯ ಸಂಸೆಗಳ ಕೇತ 
ರವರ ಚುಕಿ ಗುರುತಿನ ಪ್ರಶ್ನೆ ಸಂಖ್ಯೆ 1451 ಕೆ ಸಂಬಂಧಿಸಿದ ಅನುಬಂಧ 


ಮಹಿಳೆಯರ ಮೇಲಿನ ಅತ್ಯಾಚಾರ & ದೌರ್ಜನ್ಯ ಪ್ರಕರಣಗಳನ್ನು ತಡೆಗಟುವ ಸಂಬಂಧ ಸರ್ಕಾರವು ಈ 
ಕೆಳಕಂಡ ಕ್ರಮಗಳನ್ನು ಕೈಗೊಂಡಿರುತ್ತದೆ. 


> ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಕುರಿತು ತನಿಖೆಯಲ್ಲಿ ಉಪಯೋಗವಾಗುವ 
ಅಂಶಗಳಿಗೆ ಸಂಬಂಧಿಸಿದಂತೆ ನಿರ್ಧಿಷ್ಟ ಕಾರ್ಯ ವಿಧಾನವನ್ನು ಸಿದ್ದಪಡಿಸಿ, ಎಲ್ಲಾ 
ಘಟಕಾಧಿಕಾರಿಗಳಿಗೆ ಕಳುಹಿಸಲಾಗಿರುತ್ತದೆ. 

ಬೆಂಗಳೂರು ನಗರದಲ್ಲಿ ಮಹಿಳೆಯರ ರಕ್ಷಣೆಗಾಗಿ, ಮಹಿಳಾ ಸಹಾಯವಾಣಿ 1091, 22943225 
ಕಾರ್ಯ ನಿರ್ವಹಿಸುತ್ತಿದ್ದ, . ಸ್ಪಂದನ ಸಹಾಯವಾಣಿಯನ್ನು ಸಹ ಸ್ಥಾಪಿಸಿ 
ಕಾರ್ಯನಿರ್ವಹಿಸಲಾಗುತ್ತಿದೆ. 


ದಿನದ 24 ಗಂಟೆಯೂ ಸಹ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಗಾಗಿ “ಪಿಂಕ್‌ ಹೊಯ್ದಳ” 
ಮತ್ತು 112 ಗಸ್ತುವಾಹನ ಗಸ್ತು ಕಾರ್ಯ ನಿರ್ವಹಿಸುತ್ತಿವೆ. 

ರಾಜ್ಯದ ಇತರೆ ಜಿಲ್ಲೆಗಳಾದ ಬಾಗಲಕೋಟೆ ಜಿಲ್ಲೆಯಲ್ಲಿ ಚನ್ನಮ್ಮ ಪಡೆ, ಬಳ್ಳಾರಿ ಜಿಲ್ಲೆಯಲ್ಲಿ ಓಬವ್ವ 
ಪಡೆ, ದಾವಣಗೆರೆ ಜಿಲ್ಲೆಯಲ್ಲಿ ದುರ್ಗಾ ಪಡೆ, ಗದಗ ಜಿಲ್ಲೆಯಲ್ಲಿ ಚನ್ನಮ್ಮ ಪಡೆ, ಉತ್ತರ ಕನ್ನಡ 
ಜಿಲ್ಲೆಯಲ್ಲಿ ಶರಾವತಿ ಓಬ್ಬವ್ವ ಪಡೆ, ಬೀದರ್‌ ಜಿಲ್ಲೆಯಲ್ಲಿ ರಾಣಿ ಚನ್ನಮ್ಮ ವಾಹನವು ಹೆಚ್ಚಾಗಿ 
ಮಹಿಳೆಯರು ಓಡಾಡುವ ಜನನಿಬಿಡ ಸ್ಥಳಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳ ಬಳಿ ಹೆಚ್ಚಿನ ಗಸ್ತು 
ಕಾರ್ಯವನ್ನು ನಿರ್ವಹಿಸುತ್ತಿರುತ್ತದೆ. 

ಮಹಿಳೆಯರು ಕರ್ತವ್ಯ ನಿರ್ವಹಿಸುವ ಎಲ್ಲಾ ಕಛೇರಿಗಳು, ಸಂಸ್ಥೆಗಳು, ಕಾರ್ಬಾನೆಗಳಲ್ಲಿ 
ವಿಶೇಷವಾಗಿ ಸುರಕ್ಷತೆಯ ಬಗ್ಗೆ ಮಹಿಳಾ ಸೆಕ್ಯೂರಿಟಿಗಳನ್ನು ನಿಯೋಜಿಸುವಂತೆ ಸೂಚಿಸಲಾಗಿದೆ. 
ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಭಾಗಿಯಾದ ಆರೋಪಿಗಳನ್ನು ಶೀಘ್ರವಾಗಿ 
ಬಂಧಿಸಿ ಆರೋಪಿಗಳ " ವಿರುದ್ಧ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ 
ಸಲ್ಲಿಸಲಾಗುತ್ತಿದೆ. 

ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಕೆಲಸಕ್ಕೆ ಹೋಗುವ ಮಹಿಳೆಯರ ಸುರಕ್ಷತೆಗೆ ಸಕಲ ಮುನ್ನೆಚ್ಚರಿಕೆ 
ವಹಿಸುವಂತೆ ಸಂಬಂಧಪಟ್ಟ ಕಂಪನಿಗಳು, ಕಾಲ್‌ ಸೆಂಟರ್‌ಗಳ, ಪಿಜಿ ಸೆಂಟರ್‌ಗಳ 
ಮಾಲೀಕರಿಗೆ /ವ್ಯವಸ್ಥಾಪಕರಿಗೆ ಸಲಹೆ, ಸೂಚನೆಗಳನ್ನು ನೀಡಲಾಗುತ್ತಿದೆ. 

ಮಹಿಳೆಯರು ಓಡಾಡುವ ಸ್ಥಳಗಳ ಬಳಿ, ಬಸ್‌ ನಿಲ್ದಾಣದಲ್ಲಿ, ಶಾಲಾ ಕಾಲೇಜುಗಳ ಬಳಿ 
ಸಿಬ್ಬಂದಿಗಳನ್ನು ಪಾಯಿಂಟ್‌ ಕರ್ತವ್ಯಕ್ಕೆ ನೇಮಕ ಮಾಡಲಾಗುತ್ತಿದ್ದು, ಸದರಿ ಸ್ಥಳಗಳ ಬಳಿ ಹೊಯ್ದಳ 
ಹಾಗೂ ಚೀತಾ ವಾಹನಗಳನ್ನು ಗಸ್ತು ಮಾಡಿ ಇಂತಹ ಕೃತ್ಯಗಳು ನಡೆಯದಂತೆ ಸೂಕ್ತ 
ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಲಾಗಿದೆ. 

> ಮಹಿಳೆಯರ ಸರಗಳ್ಳತನ ತಡೆಗಟ್ಟುವ ಸಲುವಾಗಿ, ಅರಿವು ಮೂಡಿಸುವ ಕಾರ್ಯಕ್ರಮ 


pS 


ನಡೆಸಲಾಗುತ್ತಿದ್ದು, ಮುಂಜಾಗತಾ ಕ್ರಮವಾಗಿ, ಪ್ರಮುಖ ಸ್ಥಳಗಳಲ್ಲಿ ಸಿ.ಸಿ.ಟೆ.ಏ. ಕ್ಯಾಮೆರಾಗಳನ್ನು 
ಅಳವಡಿಸಲಾಗುತ್ತಿದೆ' ಹಾಗೂ ಈ ಸಂಬಂಧ ಕರಪತ್ರಗಳು ಮತ್ತು: ಪೋಸ್ಟರ್‌ಗಳ ಮೂಲಕ 


ಮಹಿಕಹುರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಸ DR 


pS 


pS 


ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡುವ ಕಛೇರಿಗಳಲ್ಲಿ ಪಂತರ: ದೂರು ನಿರ್ವಹಣಾ 
ಸಮಿತಿಯನ್ನು ರಚಿಸಲಾಗಿರುತ್ತದೆ. 

ಸಂಕಷ್ಟದಲ್ಲಿರುವ/ತೊಂದರೆಯಲ್ಲಿರುವ ಮಹಿಳೆಯರ. ಸಹಾಯ ಹಾಗೂ ಸುರಕ್ಷತೆಗಾಗಿ ಮಹಿಳಾ 
ಸುರಕ್ಷಾ ಆ್ಯಪ್‌ ಅನ್ನು ಪರಿಚಯಿಸಲಾಗಿದೆ. ಈ ಮಹಿಳಾ ಸುರಕ್ಷಾ ಲೈಪ್‌ ಯಶಸ್ವಿಯಾಗಿ 
ಕಾರ್ಯನಿರ್ವಹಿಸುತ್ತದೆ. ; 


"'ಸದರಿ ವಿಶೇಷ ಪಡೆಗಳಲ್ಲಿ ವಿಶೇಷವಾಗಿ ಮಹಿಳಾ ಪೊಲೀಸ್‌ ಸಿಬ್ಬಂದಿಗಳನ್ನು ನಿಯೋಜಿಸಿದ್ದು 


ಅವರುಗಳಿಂದ ಎಲ್ಲಾ ಶಾಲಾ/ಗಾಲೇಜುಗಳ ಹತ್ತಿರ ಮತ್ತು ಮಹಿಳೆಯರು & ಮಕ್ಕಳು ಹೆಚ್ಚಿನ 
ಸಂಖ್ಯೆಯಲ್ಲಿ ಸೇರುವ ಪ್ರದೇಶಗಳು ಹಾಗೂ ಜನನಿಬಿಡ ಸ್ಥಳಗಳಲ್ಲಿ ವಿಶೇಷ ಗಸ್ತು ಕಾರ್ಯವನ್ನು 
ಕೈಗೊಳ್ಳಲಾಗುತ್ತಿದೆ. 

ಸದರಿ ಸಿಬ್ಬಂದಿಯವರು ತೆರೆದ ಮನೆ ಯೋಜನೆಯ ಮೂಲಕ ಮಕ್ಕಳಿಗಾಗಿ ಹಾಗು `ಜನ ಸಂಪರ್ಕ 
ಸಭೆಯ ಮೂಲಕ ಮಹಿಳೆಯರಿಗೆ ಸ್ವಯಂ ರಕ್ಷಣೆಯ ಬಗ್ಗೆ ಕರಾಟಿ ಮತ್ತು ಕೆಲವು ಕೌಶಲ್ಯಗಳ 
ಬಗ್ಗೆ ಪ್ರಾತ್ಯಕ್ಷಿಕೆಯ ಮೂಲಕ ಜಾಗೃತಿ 'ಮೂಡಿಸಲಾಗುತ್ತಿರುತ್ತೆ. 

ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ 
ಬೆಂಗಳೂರು ನಗರದಲ್ಲಿ “ವೀರವನಿತೆ” ತಂಡವನ್ನು ರಚಿಸಿ, ಸದರಿಯವರಿಗೆ 6 ಶಂಕು ನುರಿತ 
ತಜ್ಞಧಲ್ಲಿ ಸ್ವಯಂ ರಕ್ಷಣೆ ಮತ್ತು ಮಾರ್ಷಿಯಲ್‌ ಆರ್ಟ್ಸ್‌ : "ಬಗ್ಗೆ ತರಬೇತಿ ನೀಡಿ, ನಂತರ ಸದರಿ 
ಯವರುಗಳನ್ನು 3 " ತಂಡಗಳನ್ನಾಗಿ ರಚಿಸಿ ಮೇಲಾಧಿಕಾರಿಗಳ ನೇತೃತ್ನದಲ್ಲಿ ನಗರದ ವಿವಿಧ 
ಶಾಲಾ-ಕಾಲೇಜುಗಳು ಮತ್ತು ಮಹಿಳೆಯರು ಹೆಚ್ಚಾಗಿ ಕೆಲಸ ನಿರ್ವಹಿಸುವ . ಗಾರ್ಮೆಂಟ್‌ ಗಳು, 
ಮಾಲ್‌ ಮತ್ತಿತರ ಕಡೆಗಳಲ್ಲಿ ಸದರಿಯವರುಗಳಿಗೆ ಸ್ವಯಂ ರಕ್ಷಣೆಯ ಬಗ್ಗೆ ಮಾಹಿತಿ ಹಾಗೂ 
ತರಬೇತಿಗಳನ್ನು ನೀಡಲಾಗಿರುತ್ತದೆ. 


kok 


